ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುತಫೆ ರಹಿತ ಪುಶ್ನೆ 
ದಿನಾಂಕ: 22-03-2021 ಪ್ರಶ್ನೆ ಸಂಖ್ಯೆ: 1612(1822) 
ಸದಸ್ಯರ ಹೆಸರು ಮತ್ತು ಕ್ಲೇತ್ರು: ಶ್ರೀ ಘೋಟ್ಲೆಕರ ಶ್ರೀಕಾಂತ ಲಕ್ಷ್ಮಣ (ಸ್ಥಳೀಯ ಸಂಸ್ಥೆಗಳ ಕ್ಲೇತು 


ಉತ್ತರ ನೀಡಬೇಕಾದ ದಿನಾಂಕ: 22-03-2021 
ಉತರಿಸುವ ಸಚಿವರು: ಪ್ರವಾಸೋದ್ಯಮ ಮತ್ತು ಪರಿಸರ ಮತ್ತು ಜೀವಿ ಪರಿಸ್ಥಿತಿ ಸಚಿವರು 
ವಿಷಯ: ಅನಧಿಕೃತವಾಗಿ ಹೋಮ್ಸ್‌ಸ್ಕೆ / ರೆಸಾರ್ಟ್‌ಗಳು ಪ್ರಾರಂಭವಾದ ಬಗ್ಗೆ 
(ಅ) ಕಾರವಾರ ಜಿಲ್ಲೆಯ ಹಳಿಯಾಳ ಹಾಗೂ ಜೋಯಿಡಾ ತಾಲ್ಲೂಕಿನ ವ್ಯಾಪ್ಲಿಯಲ್ಲಿ ಬರುವ 
ಹೋಮ್ಸ್‌ಸ್ಟೆ / ರೆಸಾರ್ಟ್‌ಗಳ ಸಂಖ್ಯೆ ಎಷ್ಟು; ಅವುಗಳು ಇರುವ ಸ್ಥಳದ ವಿವರ ನೀಡುವುದು; 


(ಆ) ಯಾವ ವರ್ಷದಿಂದ ಸದರಿ ಹೋಮ್ಸ್‌ಸ್ಕೆ / ರೆಸಾರ್ಟ್‌ಗಳನ್ನು ಪ್ರಾರಂಭ ಮಾಡಲಾಗಿದೆ; 
(ಮಾಲೀಕರ ಹೆಸರುಗಳೊಂದಿಗೆ ವಿವರ ನೀಡುವುದು) 


(ಇ) ಸದರಿ ಹೋಮ್ಸ್‌ಸ್ಕೆ / ರೆಸಾರ್ಟ್‌ಗಳು ಅರಣ್ಯ ಪ್ರದೇಶಕ್ಕೆ ಹೊಂದಿಕೊಂಡಿರುವುದರಿ೦ದ ಅರಣ್ಯ 
ಒತ್ತುವರಿ ಆಗಿರುತ್ತದೆಯೇ? (ಯಾವ ಯಾವ ಹೋಮ್ಸ್‌ಸ್ಥೆ ರೆಸಾರ್ಟ್‌ಗಳು ಹಾಗೂ 
ಒತ್ತುವರಿಯಾಗಿರುವ ಅರಣ್ಯ ಪ್ರದೇಶದ ವಿವರ ನೀಡುವುದು) 


